ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


: 1231091) 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
25-02-2022 


ಉತ್ತರಿಸುವವರು - ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು, 
ಕ್ರ. 
ಧಃ ಪ್ರಶ್ನೆಗಳು ಉತ್ತರ 
Fr 2 7 
(ಅ) ಜಿಲ್ಲಾ ಪಂಚಾಯತಿ/ತಾಲ್ಲೂಕು | ಅಧಿಸೂಚನೆ ಹೊರಡಿಸಿರುವುದಿಲ್ಲ. 


ಪಂಚಾಯತಿ ಕ್ಷೇತ್ರಗಳ ಮರು 


ವಿಂಗಡಣೆ ಮತ್ತು ಮೀಸಲಾತಿ ನಿಗದಿಗೆ 


ಮಾನದಂಡಗಳೇನು; 


(ಆ) | ಮರು ಪಿಂಗಡಣೆ ಮತ 


ಮೀಸಲಾತಿ! ಪಂಚಾಯತ್‌ ಕ್ಷೇತ್ರಗಳ ಸೀಮಾ ನಿರ್ಣಯಕ್ಕೆ ಸಂಬಂಧಿಸಿದಂತೆ 
ಪ್ರಸ್ತುತ | ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪಂರಾ 31ರ ಜಿಪಸ 2021, 
-ದಿನಾಂಕ:13-10-2021ರನ್ನಯ ಕರ್ನಾಟಕ ಪಂಚಾಯತ್‌ 


(ವಿವರ |.ರಾಜ್‌ ಸೀಮಾ ನಿರ್ಣಯ ಆಯೋಗವನ್ನು ರಚಿಸಲಾಗಿದ್ದು, 


ಸದರಿ ಆಯೋಗವು ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗಿರುತ್ತದೆ. 


ನೀಡುವುದು) 
ಕ್ಷೇತ್ರಗಳ ಮರುವಿಂಗಡಣೆಗೆ. ಸಂಬಂಧಿಸಿದಂತೆ ಆಯೋಗವು ಅದರ 
ಸ್ವಂತ ಕಾರ್ಯವಿಧಾನವನ್ನು ನಿರ್ಧರಿಸಿಕೊಳ್ಳುತ್ತದೆ. 
i 
(ಇ) | ಮರುವಿಂಗಡಣೆ ಕಾರ್ಯ ಯಾವ ] ಆಯೋಗವು ಪ್ರಥಮ ಹಂತದ ಪ್ರಕ್ರಿಯೆಯ ಭಾಗವಾಗಿ 'ಎಲ್ಲಾ 
ಹಂತದಲ್ಲಿದೆ: "ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ" 


| ಅಧಿಕಾರಿಗಳು ಸಭೆಯನ್ನು ನಡೆಸಿರುತ್ತದೆ. ಜಿಲ್ಲಾಧಿಕಾರಿಗಳಿಂದ 
ಜಿಲ್ಲೆಯ ಹಾಗೂ ತಾಲ್ಲೂಕು ವ್ಯಾಪ್ತಿಯ ಜನಸಂಖ್ಯೆ 
"ವರದಿಯನ್ನು ಪಡೆದು ಪರಿಶೀಲಿಸಲಾಗುತ್ತಿದೆ. ಈ ಸಂಬಂಧವಾಗಿ 
ರಾಜ್ಯ ಚುನಾವಣಾ. ಆಯೋಗದ ಕಾರ್ಯದರ್ಶಿಗಳು, ಕಾನೂನು 
ಇಲಾಖೆಯ ಅಧಿಕಾರಿಗಳು ಮತ್ತು ಇನ್ನಿತರೆ ಅಧಿಕಾರಿಗಳೊಂದಿಗೆ 
ಸಭೆಗಳನ್ನು ನಡೆಸಲಾಗಿರುತ್ತದೆ. 


(ಈ) | ಜನಪ್ರತಿನಿಧಿಗಳು 


ಇಲ್ಲದಿರುವುದರಿಂದ 


5) 


ಬಂದಿದೆ. 


ಗ್ರಾಮೀಣ | ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ | 


[oe 


ಪ್ರದೇಶದ ಅಭಿವೃದ್ಧಿ ಹಾಗು | ಅಧಿನಿಯಮ 1993ರ ಪ್ರಕರಣ 321ರಲ್ಲಿ ಪ್ರದತ್ತವಾದ 


ಜನಸಾಮಾನ್ಯರಿಗೆ ತೊಂದರೆ 
ಉಂಟಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ: 


— 


| ಸಂಬಂಧಪಟ್ಟ ಅಧ್ಯಕ್ಷರುಗಳು ನಿರ್ವಹಿಸಬೇಕಾದ ಎಲ್ಲಾ 


020210 
ರಾ ಪಂಚಾಯತಿ“ ಹಾಗೂನತಾಲೂವಕು::ಪಂಚಾಯತಿಗಳಿಗೆ.|.. 
| ಜಪ್‌ವನ ನಡೆಯುವವರೆಗೆ-ವಿಸ್ತರಿಸಲಾಗಿರುತ್ತದೆ.. ... 


1 ರಾಜ್ಯದ ಜಿಲ್ಲಾ ಪಂಚಾಯತಿ "ಹಾಗೂ ತಾಲ್ಲೂಕು 


| ಸಾರ್ಯಜನಿಕರಿಗಿ ಯಾವುದೇ ತನರದರೆ ಆಗಿರುವುದಿಲ್ಲ. * " - 


ಸರ್ಕಾರವು 
ಸಂಖ್ಯೆ:ಗ್ರಾಅಪಂರಾ 212 ಜಿಪಸ 2021 
26-04-2021 ಹಾಗೂ ತಿದ್ದುಪಡಿ ಆದೇಶ ದಿನಾಂಕ;- 
28-04-2021ರಲ್ಲಿ ಕರ್ನಾಟಕ ಗ್ರಾಮ್‌ ಸ್ವರಾಜ್‌ ಮತ್ತು 
1993ರ 


239ರನ್ವಯ ರಾಜ್ಯದ ಜಿಲ್ಲಾ, ಪಂಚಾಯತಿ ಹಾಗು ತಾಲ್ಲೂಕು 


ಅಧಿಕಾರವನ್ನು ಚಲಾಯಿಸಿ, ಆದೇಶ 


ದಿನಾಂಕ: 


ಫಂಚಾಯತ್‌ ರಾಜ್‌ ಅಧಿನಿಯಮ ಪ್ರಕರಣ 
ಪಂಚಾಯತಿಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಲಾಗಿರುತ್ತದೆ. 
ಸದರಿ ಆಡಳಿತಾಧಿಕಾರಿಗಳು ಪ್ರಕರಣ 239(2)ರನ್ವಯ ಜಿಲ್ಲಾ 
ಪಂಚಾಯತಿ/ತಾಲ್ಲೂಕೆ ಪಂಚಾಯತಿಯ ಹಾಗೂ 
ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ನೆರವೇರಿಸಲು ಅಧಿಕಾರ 
ಹೊಂದಿರುತ್ತಾರೆ. ಆಡಳಿತಾಧಿಕಾರಿಗಳ ಅವಧಿಯನ್ನು ಸರ್ಕಾರದ 


ಆದೇಶ ಸಂಖ್ಯೆ:ಗ್ರಾಅಪಂರಾ 212 .ಜಿಪಸ 2021 ದಿನಾಂಕ: 


ಂಚಾಯತಿಗಳಿಗೆ ಅಡಳಿತಾಧಿಕಾರಿಗಳನ್ನು ನೇಮಿಸಿರುವುದರಿಂದ | 


ಹಾಗೂ ಜನಸಮಾನ್ಯರೆ `` ತೆನಂದರೆಗಳನ್ನು' ಪರಿಶೀಲಿಸಿ 


ಬಗೆಹರಿಸಲು ಆಡಳಿತಾಧಿಕಾರಿಗಳಿಗೆ ಅಧಿಕಾರ ಇರುವುದರಿಂದ | 


(ಈಉ) ಯಾವ ಕಾಲಮಿತಿಯಲ್ಲಿ ಜಿಲ್ಲಾ 
ಪಂಚಾಯತಿ/ತಾಲ್ಲೂಕು 


ಪಂಚಾಯತಿಗಳಿಗೆ ಚುನಾವಣೆ 


ತಿ SN 
ನಡೆಸಲಾಗುವುದು? 


ಕರ್ನಾಟಕ ಪಂಚಾಯತ್‌ ರಾಜ್‌ ಸೀಮಾ ನಿರ್ಣಯ ಆಯೋಗವು 
ನಿಯಮಾನುಸಾರ ಪರಿಶೀಲಿಸಿ ಸರ್ಕಾರಕ್ಕೆ ಸೂಕ್ತ ವರದಿಯನ್ನು 


ಸಲ್ಲಿಸಿದ ನಂತರ ವರದಿಯನ್ನು ಪರಿಶೀಲಿಸಿ ಚುನಾವಣೆ ನಡೆಸಲು 


ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಗ್ರಾಅಪಂರಾ 91 ಜಿಪಸ 2022 


ಮುತ್ತೆ--ಮುಂಧಿನ---6 -.ತಿಂಗಳು.. ಅಥವಾ hs 


